ಹುಕ್ನೆ ಗುರುತಿನ ಪ್ರಶ್ನೆ ಸಂಖ್ಯೆ 


ಕರ್ನಾಟಕ ವಿಧಾನ ಪರಿಷತ್ತು 


26 (24೨) 


ಹೈಟೆಕ್‌ ಡಿಫೆನ್ಟ್‌ ಮತ್ತು 
ಏರೋಸ್ಟೇಸ್‌ ಪಾರ್ಕ್‌ 
ಪ್ರದೇಶದಲ್ಲ 
ಕಾಮನ್‌ ಫಿನಿಷಿಂಗ್‌ 


ಏರೋ 


ಫೆಸಿಅಟ 

-! (ಎ.ಸಿ.ಎಫ್‌. ಎಫ್‌) 
ಯೋಜನೆಗೆ ಕೇಂದ್ರ 
ಮತ್ತು ರಾಜ್ಯ ಸರ್ಕಾರದ 
ಸಹಯೋಗದಲ್ಲ ' 
ಮಂಜೂರು ಮಾಡಲಾದ 
ಮೊತ್ತವೆಷ್ಟು: 
ಯೋಜನೆಯ ರೂಪು 
ರೇಷೆಗಳೇನು: 


(ಸಂಪೂರ್ಣ 
ನೀಡುವದು) 


ವಿವರ. 


2. , ಸದಸ್ಯರ ಹೆಸರು : ಶ್ರೀ ಮರಿತಿಭ್ಛೇಗೌಡ (ಶಿಕ್ಷಕರ ಕ್ಷೇತ್ರ) 
3. ಉತ್ತರಿಸುವ ದಿನಾಂಕ 2೭.೦೨.೭೦೭೦. 
4. ಉತ್ತರಿಸುವ ಸಚವರು ಮಾನ್ಯ ಬೃಹತ್‌ ಮತ್ತು ಮಧ್ಯಮ ಕೈಗಾರಿಕೆ ಸಚಿವರು 
ಕೆ.ಸಂ. ಪಶ್ನೆ " ಉತ್ತರ 
ಅ. |ಕೆ.ಐಎಡಿ.ಚ. ವ್ಯಾಪ್ತಿಯ ಬೆಂಗಳೂರಿನ ಏರೋಸ್ಪೇಸ್‌ "ಖಾರ್ಕ್‌.ನಲ್ಲ ಏರೋಸ್ಪೇಸ್‌ ಕಾಮನ್‌ 


ಫಿನಿಷಿಂಗ್‌ ಫೆಸಿಅಟ (ಎ.ಸಿ.ಎಫ್‌.ಎಫ್‌) ಕೇಂದ್ರವನ್ನು ಭಾರತ ಸರ್ಕಾರದ 


Modified Industrial Infrastructure Upgradation 
Scheme (MI1US) ರಡಿಯಲಣ್ಲ ಸ್ಥಾಪಿಸಲು 2೦15-16ನೇ ಸಾಅನಲ್ಲ ಒಟ್ಟು. 


ಯೋಜನಾ ವೆಚ್ಚ ರೂ. ೨3 ಕೋಟಗೆ ತಾತ್ವಿಕ ಅನುಮೋದನೆ. ನೀಡಲಾಗಿದೆ. 


ಈ ಯೊಃಜನೆಯಡಿ Aerospace Components MSME 


ತಯಾರಿಕೆಯಲ್ಲ . ತೊಡಗಿರುವ ಘಫಟಕಗಳಗೆ Common Facilities, 
R&D, Finishing Facility, Surface Treatment 


ಸೌಕರ್ಯಗಳನ್ನು ಒದಗಿಸುವ ಉದ್ದೇಶವಾಗಿರುತ್ತದೆ. 


ಸದರಿ ಯೋಜನೆಗೆ 
ಕೇಂದ್ರ ಮತ್ತು ರಾಜ್ಯ 
ಸರ್ಕಾರಗಳ ಪಾಲನ 


ಭಾರತ ಸರ್ಕಾರವು ಸದರಿ ಯೋಜನಾ ವೆಚ್ಚವನ್ನು ರೂ. 9೦.5೦ 
ಕೋಟಗಳಣಿ ನಿಗದಿಪಡಿಸಿದ್ದು, ಇದರಲ್ಲ ಭಾರತ ಸರ್ಕಾರದ ಪಾಲು ರೂ. 
4೦.6೨ ಕೋಟಯಾಗಿದ್ದು ಹಾಗೂ. ರಾಜ್ಯ ಸರ್ಕಾರದ ಪಾಲು ರೊ. 47.61 


ಮೊತ್ತಬೆಷ್ಟು; ಕೋಟಯಾಗಿರುತ್ತದೆ. 

(ಪ್ರತ್ಯೇಕವಾಗಿ ವಿವರ 

ನೀಡುವುದು) 

ಸದರಿ ಯೋಜನೆ ಏರೋಸ್ಪೇಸ್‌ ಕಾಮನ್‌ ಫಿನಿಷಿಂಗ್‌ ಫೆಸಿಅಟ (ಎ.ಸಿ.ಎಫ್‌.ಎಫ್‌) 


ಸಂಬಂಧ ಕಾಮಗಾರಿ 
ಗುತ್ತಿಗೆ 
ಕೆರೆಯಲಾಗಿದೆಯೇ: 
ಯೋಜನೆ ಯಾವ 
ಹಂತದಲಣ್ಪದೆ; 
(ಸಂಪೂರ್ಣ ವಿವರ 
ನೀಡುವುದು) 


ಭಾರತದಲ್ಲೇ ಹೊಸ ಯೋಜನೆಯಾಗಿದ್ದು, ತಜ್ಞರ ಸಮಿತಿಯೊಂದನ್ನು ರಚಿಸಿ 
ಅದರ . ಶಿಫಾರಸ್ಸಿನಂತೆ ಯೋಜಸೆಯನ್ನು 4 ವಿಭಾಗಗಳಲ್ಲ ವಿಂಗಡಿಸಿ 
ದಿನಾಂಕ:18.10.2೦16, ರಂದು ಒಟ್ಟು ರೂ.9೦.5೦ ಕೋಟಗಳಗೆ ಟೆಂಡರ್‌ 
ಅಧಿಸೂಚನೆಯನ್ನು ಹೊರಡಿಸಲಾಗಿದೆ. 


Verticals Special Process 
1 Aircraft Metal Components and Aircraft Rapid 
| Prototyping components, 
2 Aircraft Electrical and Electronic components. 
3. “Aircraft advanced Composite Materials. 
4 Aircraft Painting & Finishing. 


ಅದರಂತೆ, 4 ವಿಭಾಗಗಳಗೆ ಗುತ್ತಿಗೆಯನ್ನು 4 ವಿವಿಧ ಕಂಪನಿಗಳಗೆ 
ದಿನಾಂಕ: 18.೦3.2೦17 "ಮತ್ತು 2೦.೦3.೭೦17 ರಂದು ಗುತ್ತಿಗೆಯ 
ಕಾರ್ಯಾದೇಶವನ್ನು ನೀಡಲಾಗಿರುತ್ತದೆ. ವಿವರಗಳು ಈ ಕೆಳಗಿನಂತೆ ಇರುತ್ತದೆ. 


Sl Special. Process Name of the Contract 
No: 4 agency Amount 
| k (Rs.in cr) 
1 | PART-1: Special Process: M/s. Lean 23.36 
Aircraft Metal Components Automation 
and Aircraft Rapid Prototyping Equipments Pvt 
components Ltd 
2 | PART-2: ‘Special Process: M/s. Stumpp 14.40 
Aircraft Electrical and Schuele and 
Electronic components  Somappa Springs 
Pvt. Ltd 
3 | PART-3: Special Process: M/s. CNC India 22.50 
Aircraft Advanced composite Tools and Services 
Materials 5 y Pvt. Ltd £ 
4 | PART-4: Special Process: M/s. Universal 27.41 


Aircraft Painting & Finishing Flexible Pvt Ltd 


[A 


ಮುಂದುವರೆದು, ದಿನಾಂಕಃ. ೭೭.೦೨.೭೦17 ರಂದು ಸರ್ಕಾರದ 
ಅಪರ ಮುಖ್ಯ ಕಾರ್ಯದರ್ಶಿಗಳು. ವಾಣಿಜ್ಯ ಮತ್ತು ಕೈಗಾರಿಕೆ ಇಲಾಖೆ ರವರ 
ಅಧ್ಯಕ್ಷತೆಯಣ್ಣ ಏರೋಸ್ಪೇಸ್‌ ಕಾಮನ್‌ ಫಿನಿಷಿಂಗ್‌  ಫೆಸಿಅಟ 
(ಎ.ಸಿಎಫ್‌.ಎಫ್‌) ಕಾಮಗಾರಿಯ ಪ್ರಗತಿ ಪರಿಶೀಲನಾ ಸಭೆಯಲ್ಲಿ 


ಎ.ಸಿ.ಎಫ್‌.ಎಫ್‌ ತಾಂತ್ರಿಕ" ಸಮಿತಿಯನ್ನು ಪುನರ್‌ ರಚಿಸಿ, ಸದರಿ 


ಯೋಜನೆಯನ್ನು . ಪುನರ್‌ ಪರಿಶೀಅಸುವವರೆಗೂ ಕಾಮಗಾರಿಗಳನ್ನು 


-| ಕೂಡಲೇ ನಿಲ್ಲಸುವಂತೆ ನಿರ್ದೇಶಿಸಲಾಗಿತ್ತು. 


ಸದರಿ ಯೋಜನೆ 
ಸಂಬಂಧ ಕೇಂದ್ರ 


"| ಸಕಾರ ಬಡುಗಡೆ 


ಮಾಡಿದ್ದ ಹಣವನ್ನು 
ಬಡ್ಡಿ ಸಮೇತ 
ಹಿಂಪಡೆದಿರುವುದು 
ಸರ್ಕಾರದ ಗಮನಕ್ಕೆ 
ಬಂದಿದೆಯೇ: 


Modified Industrial Infrastructure Upgradation 
Scheme ನಿಯಮಾವಳಿಯಂತೆ ಸದರಿ ಯೋಜನೆಯು ಮಾರ್ಜ್‌ 2೦17 ಕ್ಕೆ 


ಕೇಂದ್ರ ಸರ್ಕಾರವು ಸ್ಥಗಿತಗೊಳಸಿದ್ದರಿಂದ. ಸದರಿ: ಯೋಜನೆಯನ್ನು 
31.೦3.2೦19 ರ ಒಳಗೆ ಪೂರ್ಣಗೊಳಿಸಬೇಕಾಗಿತ್ತು. 


ಆದರೆ ಯೋಜನೆಯು 81.03.2019 ರ ಒಳಗೆ ಪೂರ್ಣಗೊಳ್ಳದೇ 
ಇರುವುದರಿಂದ ಕೇಂದ್ರ ಸರ್ಕಾರವು ಏರೋಸ್ಪೇಸ್‌ ಕಾಮನ್‌ ಫಿನಿಷಿಂಗ್‌ 
ಫೆಸಿಅಟ (ಎ.ಸಿ.ಎಫ್‌.ಎಫ್‌) ಯೋಜನೆಯನ್ನು ಹಿಂತೆಗೆದುಕೊಂಡ ಮೇರೆಗೆ 
ಯೋಜನೆಯನ್ನು ಸ್ಥಗಿತಗೊಳಸಲಾಲತು. | 


ಕೇಂದ್ರ " - ಸರ್ಕಾರವು Modified Industrial 


Infrastructure Upgradation Scheme (MIIUS) eಡಿಯೆಲ್ಲ 


| ನೀಡಿದ ಅನುದಾನ ' ರೂ.12.87 ಕೋಟಗಳ ಮೊತ್ತವನ್ನು Trust and 


Retention Account (TRA) ಖಾತೆಯಣ್ಣ್ಲ ಜಮೆ ಮಾಡಿಲಾಗಿದ್ದು. 
ಅದರಟಲ್ಲ ಶೇಖರಣಿಯಾದ ಬಡ್ಡಿಯೊಂದಿಗೆ ದಿನಾಂಕಃ ೭೦.1.೭೦19 ರಂದು 
ಕೇಂದ್ರ ಸರ್ಕಾರಕ್ಕೆ ಹಿಂದಿರುಗಿಸಲಾಗಿದೆ. 


' ಕೇಂದ್ರ ಸರ್ಕಾರ ಹೆಣ 


ಹಿಂಪಡೆಯಲು 
ಕಾರಣಗಳೇನು? 


ಏರೋಸ್ಪೇಸ್‌ ಕಾಮನ್‌ ಫಿನಿಷಿಂಗ್‌ ಫೆಸಿಅಟ ಯೋಜನೆಯು 
ವಿನೂತನ ಯೋಜನೆಯಾಗಿದ್ದು ಭಾರತದಲ್ಲೇ . ಪ್ರಥಮ 
ಯೋಜನೆಯಾಗಿರುತ್ತದೆ. ಏರೋಸ್ಪೇಸ್‌ ಉದ್ದಿಮೆಗಳಗೆ ಒಂದೇ ಕಡೆ ತಮ್ಮ 
ಉತ್ತನ್ನಗಳಗೆ ಸಾಮಾನ್ಯ ಮೂಲಸೌಲಭ್ಯಗಳನ್ನು ಒದಗಿಸುವ 
ಯೋಜನೆಯಾಗಿತ್ತು. 

ಸದರಿ ಯೋಜನೆಯನ್ನು ಕೇಂದ್ರ ಸರ್ಕಾರ fied 


Industrial Infrastructure Upgradation Scheme 
ನಿಯಮಾವಳಯಂತೆ': ಯೋಜನೆಯನ್ನು ಕೈಗೊಳ್ಳಲಾಯಿತು. ಸದರಿ 


ಯೋಜನೆಯನ್ನು ಅನುಷ್ಠಾನಗೊಳಸಲು ತಜ್ಞರ ಸಮಿತಿಯನ್ನು ರಚಿಸಿ ತಜ್ಞರ 
ಸಮಿತಿ ಸಭೆಯ ಶಿಫಾರಸ್ಸಿನಂತೆ 4 ವಿಭಾಗಗಳಾಗಿ ವಿಂಗಡಿಸಿ ಟೆಂಡರ್‌ 
ಆಹ್ಹಾನಿಸಲಾಗಿತ್ತು. 


ದಿನಾಂಕ; 22.09.೭೦17 ರಂದು ಸರ್ಕಾರದ ಅಪರ ಮುಖ್ಯ 


ಕಾರ್ಯದರ್ಶಿಗಳು, ವಾಣಿಜ್ಯ ಮತ್ತು ಕೈಗಾರಿಕೆ ಇಲಾಖೆ ರವರ ಅಧ್ಯಕ್ಷತೆಯಲ್ಲ | 


ಏರೋಸ್ಪೇಸ್‌ ' ಕಾಮೆನ್‌ ಫಿನಿಷಿಂಗ್‌ ಫೆಸಿಅಟ (ಎ.ಸಿ.ಎಫ್‌.ಎಫ್‌) 
ಕಾಮಗಾರಿಯ ಪ್ರಗತಿ ಪರಿಶೀಲನಾ ಸಭೆಯಲ್ಲ ಎ.ಸಿ.ಎಫ್‌.ಎಫ್‌ ತಾಂತ್ರಿಕ 
ಸಮಿತಿಯನ್ನು ಪುನರ್‌ ರಚಿಸಿ, ಸದರಿ ಯೋಜನೆಯನ್ನು ಮನರ್‌ 
ಪರಿಶೀಅಸುವವರೆಣೂ' ಕಾಮಗಾರಿಗಳನ್ನು ಕೂಡಲೇ  ನಿಲ್ಲಸುವಂತೆ 
ನಿರ್ದೇಶಿಸಲಾಗಿತ್ತು. 


- ಅದರಂತೆ ಮೆ: ಹೆಚ್‌.ಎ.ಎಲ್‌, ಮೆ:ಮಹಿಂದ್ರ ಏರೋಸ್ಪೇಸ್‌ ಹಾಗೂ 

್ಸಿತರೆ ಸದಸ್ಯರನ್ನಸ್ನಳಿಗೊಂಡ ಸಮಿತಿಯನ್ನು ರಚಿಸಿ, 4 ವಿಭಾಗಗಳ 
ಗುತ್ತಿಗೆದಾರರೊಂದಿಗೆ : ಸುಧೋಷ್ರೇಸ್‌ ಕಾಮನ್‌ ಫಿನಿಷಿಂಗ್‌ ಫೆಸಿಆಟಿಯನ್ನು 
(ಎ.ಸಿ.ಎಫ್‌.ಎಫ್‌) ಅಂತಿಮ ಬಳಕೆದಾರರಿಗೆ ತಲುಪುವ ಬಭ್ಯೆ ಚರ್ಚಿಸಲಾಗಿತ್ತು. 


ದಿನಾಂಕಃಎತ. 10.2018 ರೆಂದು ಸದರಿ ಯೋಜನೆಯನ್ನು | " 
ಸಂಬಂಧಿಸಿದ ಉದ್ದಿಮುದಾರರು ಉಪಯೋಗಿಸುವ ಬಗ್ಗೆ ಹಾಗೂ ಸೌಲಭ್ಯ 
ಕೇಂದ್ರವನ್ನು - ಪೂರ್ಣವಾಗಿ ಉಪಯೋಗಿಸಿ, ಪ್ರಯೋಜನ ಪಡೆಯುವ 


ಕೈಗಾರಿಕೆಗಟ ಎಂಡ್‌ ಯೂಸರ್ರ್‌ ರವರ ಸಭೆಯನ್ನು ನಡೆಸಲಾಯುತು. 
ಸಭೆಯಲಣ್ಲ ಮೆ:ಹೆಚ್‌.ಎ.ಎಲ್‌, ಮೆ:ಮಹಿಂದ್ರ ಏರೋಸ್ಪೇಸ್‌, ಮೆ:ಖಬೋಯುಂಗ್‌, 
ಮೆ:ರಿಲೆಯನ್‌ ಮುಂತಾದವರು ಭಾಗವಹಿಸಿ 4 ವಿಭಾಗೆಗೆಳೆ Special 
Process ಬಗ್ಗೆ ಸಾಧಕ ಬಾಧಕಗಳನ್ನು ಚರ್ಚಿಸಲಾಂುತು. 


ದಿನಾಂಕ: ೦೮.12.2೦18 ರಂದು ನೆಡೆದ ಸಭೆಯಲಣ್ಣ 
ಮೆಃಹೆಚ್‌.ಐ.ಎಲ್‌ ಮತ್ತು ಮೆ:ಖಬೋಯುಂಗ್‌ ರವರಿಗೆ ತಮ್ಮ ತಾಂತ್ರಿಕ 
ಸಲಹೆಗಳನ್ನು ನೀಡಲು ಕೋರಲಾಗಿತ್ತು. 


ದಿನಾಂಕ: 112.2018 ರಂದು ಮುಖ್ಯ ಕಾರ್ಯದರ್ಶಿಗಳು. 
ಕರ್ನಾಟಕ ಸರ್ಕಾರ ರವರ: ಅಧ್ಯಕ್ಷತೆಯಲ್ಲ ನಡೆದ ಸಭೆಯಲ್ಲ ಏರೋಸ್ಪೇಸ್‌ 
ಕಾಮನ್‌ ಫಿನಿಷಿಂಗ್‌ ಫೆಸಿಆಟ (ಎ.ಸಿ.ಎಫ್‌.ಎಫ್‌) ಯೋಜನೆಯನ್ನು ಮೆ: 
ಹೆಚ್‌.ಎ.ಎಲ್‌,  ಮೆ:ಬೋಲುಂಗ್‌ ಹಾಗೂ ಇನ್ನಿತರೆ ಕಂಪನಿಗಳ 
ಸಹಯೋಗದೊಂದಿಗೆ. ಕೈಗೊಳ್ಳಲು ಶಿಫಾರಸ್ಸು ಮಾಡಲಾಗಿತ್ತು. ದಿನಾಂಕ: 
೦8.೦1.೭೦19 ರಂದು ನಡೆದ ಸಭೆಯಟ್ಲ ಮೆ: ಹೆಚ್‌.ಎ.ಎಲ್‌ ಹಾಗೂ 
ಮೆ:ಬೋಂಯುಂಗ್‌ ರವರು ಏರೋಸ್ಪೇಸ್‌ ಕಾಮನ್‌ ಫಿನಿಷಿಂಗ್‌ ಫೆಸಿಆಟ ಅನ್ನು 
ವಹಿಸಿಕೊಳ್ಳಲು ಕೋರಲಾಗಿತ್ತು. ಇದರ ಬಣಡ್ಣೆ ಸದರಿಯವರಿಂದ ಪ್ರತಿಕ್ರಿಯೆ 
ಬಂದಿರುವುದಿಲ್ಲ . ಹಾಗೂ ಏರೋಸ್ಪೇಸ್‌ ಕೈಗಾರಿಕೆಗಳಿಂದ ಆಸಕ್ತಿ 


ತೋರಿಸಿರುವುದಿಲ್ಲ. 


ದಿನಾಂಕ: 10.೦1.2೦19. ರಂದು ಮುಖ್ಯ ಕಾರ್ಯದರ್ಶಿಗಳು, 
ಕರ್ನಾಟಕ ಸರ್ಕಾರ್ರ: ರವರು ಕೇಂದ್ರ ಸರ್ಕಾರಕ್ಕೆ ಸದರಿ ಯೋಜನೆಯ 
ಅನುಷ್ಟಾನಕ್ಸೆ ಹೆಚ್ಚುವರಿ ಗಡುವು ನೀಡಲು ಕೋರಿರುತ್ತಾರೆ. 

ಆದರೆ, ಕೇಂದ್ರ ಸರ್ಕಾರವು ತಮ್ಮ ಪತ್ರ ದಿನಾಂಕ: 13.೦2.2೦19 ರೆ 
ಮುಖಾಲತರ Modified Industrial “Infrastructure 
Upgradation Scheme . ನಿಯಮಾವಳಯನಪ್ವಯ } ಯೋಜನೆಯ 
ಅನುಷ್ಠಾನವು 31.೦3.೭೦19 ಕ್ಥೆ 'ಮುಕ್ತಾಯಗೊಂಡಿರುವುದರಿಂದ ಹಾಗೂ 


31೦8.2019 ರ ನಂತರ. ಆರ್ಥಿಕ ಸಹಮತಿ ಇಲ್ಲದಿರುವುದರಿಂದ ಕೇಂದ್ರ 


'5 


'| ಸರ್ಕಾರವು 'ಸದರಿ ಯೋಜನೆಯ ಅಸುಷ್ಣಾನಕ್ಕೆ ಒದಗಿಸಿದ್ದ ಹಣವನ್ನು 


ಹಿಂಪಡೆದಕೊಂಡಿರುತ್ತದೆ. 


ಈಗಾಗಲೆ ತಿಆಪಿದಂತೆ, ಏರೋಸ್ಪೇಸ್‌ ಕಾಮನ್‌ ಫಿನಿಷಿಂಗ್‌ 
ಫೆಸಿಅಟ (ಎ.ಸಿ.ಎಫ್‌.ಎಫ್‌) " ಯೋಜನೆಯು, ವಿನೂತವಾಗಿರುತ್ತದೆ. ಈ 
ಯೋಜನೆಯನ್ನು ಅನುಷ್ಠಾನಗೊಳಿಸಲು ರಾಜ್ಯ ಸರ್ಕಾರವು ಅನೇಕ ರೀತಿಯ 
ಪ್ರಯತ್ನಗಳನ್ನು ಮಾಡಿರುತ್ತದೆ. ಆದರೆ ಕೇಂದ್ರ ಸರ್ಕಾರವು ಖಂdified 


Industrial Infrastructure Upgradation Scheme 


| ಯೋಜನೆಯನ್ನು 31.೦3.2೦17 ಕೊನೆಗೊಂಡಿರುವುದರಿಂದ ಸದರಿ 


ಎ.ಸಿ.ಎಫ್‌.ಎಫ್‌ ಅನುಷ್ಠಾನಗೊಆಸಲು 1೦3.೦೦1೨ ರ ನಂತರ ವಿಸ್ತರಿಸದೇ 
ಇರುವುದರಿಂದ, ಯೋಜನೆಯನ್ನು ರದ್ದುಗೊಳಿಸಿ ಕೇಂದ್ರ ಸರ್ಕಾರದ ಹಣವನ್ನು 


ಹಿ೦ಡಿರುಗಿಸಲಾಯತು. - 


ಸಂಖ್ಯೆ; ಸಿಐ 152 ಐಎಪಿ (ಇ) 


| Ws 
2೨೦೭೦ (ಅಗದೀಶ ಶೆಟ್ಟರ) 
ಬೃಹತ್‌ ಮತ್ತು ಮಧ್ಯಮ ಕೈಗಾರಿಕೆ ಸಚಿವರು 


